ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಚಿತ್ರರಂಗದ ಕನಸಾಗಿರುವ ಚಿತ್ರನಗರಿ ಕುರಿತು 
ಡಾ. ಜೈಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) - 
117 (1014) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಚಿತ್ರರಂಗದ ಸಮಗ್ರ ಅಭಿವೃದ್ಧಿಯ ಬೆಳವಣಿಗೆಗಾಗಿ ನಿರ್ಮಾಣಗೊಳ್ಳುವ ಚಿತ್ರನಗರಿ ಯಾವ 
ಹಂತದಲ್ಲಿದೆ; 


(ಆ) ಹೆಸರುಘಟ್ಟದಲ್ಲಿ, ಮೈಸೂರಿನಲ್ಲಿ, ರಾಮನಗರದಲ್ಲಿ ಅಥವಾ ತಾತಗುಣಿ ಎಸ್ಟೇಟ್‌ನಲ್ಲಿ ಚಿತ್ರನಗರಿ 
ಇದೆಯೇ; 


(ಇ) ಹೆಸರುಘಟ್ಟಿದಲ್ಲಿ ಚಿ ತ್ರನಗರಿಗಾಗಿ ಮೀಸಲಿಟ್ಟಿ ಜಮೀನಿನ ವಿವರ ಹಾಗೂ ಇಲ್ಲಿಯವರೆಗೂ ಖರ್ಚಾದ 
ಹಣದ ವಿವರ ಮತ್ತು ಮೈಸೂರಿನಲ್ಲಿ ಚಿತ್ರನಗರಿಗಾಗಿ ಮೀಸಲಿಟ್ಟಿ ಜಮೀನಿನ ವಿವರ ಮತ್ತು ಅದಕ್ಕಾಗಿ 
ಮಾಡಿದ ಖರ್ಚು ವೆಚ್ಚದ ವಿವರ ನೀಡುವುದು ; 


(ಈ) ಈ ಚಿತ್ರನಗರಿ ಕೆಲಸ ಕಾರ್ಯಗಳು ಯಾವಾಗ ಪ್ರಾರಂಭವಾಗುವುದು ಮತ್ತು ಯಾವಾಗ ಚಿತ್ರರಂಗ 
ಇದನ್ನು ಬಳಸಿಕೊಳ್ಳಬಹುದು? 


